ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ತೋಟಗಾರಿಕ ಬೆಳೆಗಳ ಬಗ್ಗೆ 
ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 


209 (173) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಶಿವಮೊಗ್ಗ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ, ಚನ್ನಗಿರಿ ತಾಲ್ಲೂಕಿನಲ್ಲಿ ಎಷ್ಟು ಹೆಕ್ಟೇರ್‌ 
ತೋಟಗಾರಿಕೆ ಪ್ರದೇಶ ಇದೆ; (ತಾಲ್ಲೂಕುವಾರು ವಿವರ ನೀಡುವುದು) 


(ಆ) ತೋಟಗಾರಿಕ ಬೆಳೆಗಳಿಂದ ರೈತರಿಗೆ ಅನುಕೂಲವಾಗುವಂತಹ ಬೆಳೆಗಳಿಗೆ ಸರ್ಕಾರ ಬೆಂಬಲ ಬೆಲೆ 
ನಿಗಧಿಪಡಿಸಿದೆಯೆಿ; ಸ೦ಪೂರ್ಣ ವಿವರ ನೀಡುವುದು) 


(ಇ) ತೋಟಗಾರಿಕೆ ಬೆಳೆಗಳನ್ನು ಬೇಡಿಕೆ / ಪೂರೈಕೆಗೆ ತಕ್ಕಂತೆ ರಫು; ಹಾಗೂ ಆಮದು ಮಾಡುವಲ್ಲಿ 
ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಈ) ಕರ್ನಾಟಿಕ ರಾಜ್ಯದಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಸರ್ಕಾರ ನೀಡುತ್ತಿರುವ ಸವಲತ್ತುಗಳು ಯಾವುವು? 


